ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 16-03-2021 ಪ್ರಶ್ನೆ ಸಂಖ್ಯೆ: 1167 (1191) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಮಾನ್ಯ ನಗರಾಭಿವೃದ್ಧಿ ಸಚಿವರು 
ವಿಷಯ: ಗೃಹ ಭಾಗ್ಯ ಯೋಜನೆಯ ಶಠುರಿತು 
(ಅ) ಕಳೆದ ಮೂರು ವರ್ಷಗಳಲ್ಲಿ ಪೌರ ಕಾರ್ಮಿಕರ ಗೃಹ ಬಾಗ್ಯ ಯೋಜನೆಯ 


ಅನ್ನಯ ನಗರಾಭಿವೃದ್ಧಿ ಇಲಾಖೆಯಿಂದ ಎಷ್ಟು ಮನೆಗಳನ್ನು ನಿರ್ನಿಸಲಾಗಿದೆ ; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) 2014-18ರ ಅವಧಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಗೃಹ ಬಾಗ್ಯ ಯೋಜನೆಯ 
ಜಾರಿಗೆ ಬಿಡುಗಡೆ ಮಾಡಿದ ಮೊತ್ತದಲ್ಲಿ ರೂ. 50.447 ಕೋಟಿಗೂ ಹೆಚ್ಚು ಹಣವನ್ನು 
ವಿವಿಧ ಬ್ಯಾಂಕ್‌ಗಳಲ್ಲಿ ಡಿಪಾಸಿಟ್‌ ಮಾಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಇ) ಸರ್ಕಾರದಿಂದ ಬಿಡುಗಡೆ ಮಾಡಿದ ಮೊತ್ತವನ್ನು ಸಮಪರ್ಕವಾಗಿ ನಿಗದಿಪಡಿಸಿದ 
ಯೋಜನೆಗೆ ಬಳಸದೆ ದುರುಪಯೋಗ ಪಡಿಸಿದ ಅಧಿಕಾರಿ ಮೇಲೆ ಯಾವ ಕ್ರಮ 
ಕೃಗೊಳ್ಳಲಾಗಿದೆ ; ಡಿಪಾಸಿಟ್‌ ಮಾಡಿರುವ ಮೊತ್ತಕ್ಕೆ ಬಂದ ಬಡ್ಡಿ ಎಷ್ಟು ; ಅದನ್ನು 
ಯಾವ ರೀತಿಯಾಗಿ ಬಳಸಿಕೊಳ್ಳಲಾಗಿದೆ ? 


